ಡಿ ಎಡಿಎಸ್‌ ನಿಯಮ! 


ಸ್ನೇಹಾ ಟೈಟಸ್‌ & ಮೊದಲಿಗೆ 10 x 10 ರ ಒಂದು ಕೋಷ್ಟಕವನ್ನು ರಜಿಸಿ, 1 ರಿಂದ 100 ರವರೆಗಿನ 

ಸ್ವಾತಿ ಸರ್ಕಾರ್‌ ಸಂಖ್ಯೆಗಳನ್ನು ಚಿತ್ರ 1 ರಲ್ಲಿ ತೋರಿಸಿರುವಂತೆ ಭರ್ತಿ ಮಾಡೋಣ ಮತ್ತು11ರ 
ಗುಣಕಗಳಿರುವ ಮನೆಗಳಿಗೆ ಬಣ್ಣ ತುಂಬೋಣ. ನಿಮಗೆ ಸ್ಪಷ್ಟವಾಗಿ ಗೋಚರವಾಗುವ 
ಅಂಶವೆಂದರೆ ಆ ಸಂಖ್ಯೆಗಳು ಕರ್ಣದಲ್ಲಿ ಕಾಣಿಸಿಕೊಳ್ಳುತ್ತಿವೆ ಮತ್ತು 100 ರವರೆಗೆ 
ಅಂಕಿಗಳು ಮರುಕಳಿಸುತ್ತವೆ. 


18 

ಆ 
pe 
೪) 
K 
D 
1) 


ale elas sen 
Alla plw|sTa 
ee elalele eels 
esas Te 7s se 


ಚಿತ್ರ1 


100 ರ ಸಂಖ್ಯೆಯನ್ನು ಮೀರಿದ 11 ರ ಗುಣಕಗಳನ್ನು ಗಮನಿಸಿದಾಗ, ಮರುಕಳಿಸುವ 
ಅಂಕಿಗಳ ವಿನ್ಯಾಸವು ಬದಲಾಗುವುದು ಕಂಡುಬರುತ್ತದೆ. ಮತ್ತಷ್ಟು ಸಾಮಾನ್ಯವಾದ 
ವಿನ್ಯಾಸಗಳನ್ನು ಕಾಣಬೇಕಾದರೆ, 10 * 10 ಕೋಷ್ಟಕದಲ್ಲಿನ ಬಣ್ಣ ಬಳಿದ ಕರ್ಣಕ್ಕೆ 
ಸಮಾನಾಂತರವಾಗಿರುವ ಯಾವುದೇ ಕರ್ಣವನ್ನು ಗಮನಿಸಿ. 3 ರಿಂದ ಆರಂಭವಾಗುವ 
ಕರ್ಣವನ್ನೇ ತೆಗೆದುಕೊಂಡೆವು ಎಂದುಕೊಳ್ಳೋಣ; ಆಗ ನಮಗೆ ಈ ಸಂಖ್ಯೆಗಳು 
ಕಂಡುಬರುತ್ತವೆ: 3, 14, 25, 36, 47, 58, 69, 80. ಒಂದೇ ಕ್ಷಣದಲ್ಲಿ ನಮಗೆ 
ಗೋಚರವಾಗುವ ಅಂಶವೆಂದರೆ ಕಡೆಯ ವ್ಯತ್ಕಾಸಮೊಂದರ ಹೊರತಾಗಿ (ಅದು -8 
ಆಗಿದೆ) ಮಿಕ್ಕೆಲ್ಲ ಸಂಖ್ಯೆಗಳಲ್ಲಿನ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕಿಗಳ 
ವ್ಯತ್ಯಾಸವು ಸ್ಲಿರವಾಗಿ 3 ಆಗಿದೆ. 2 ರಿಂದ ಆರಂಭವಾಗುವ ಕರ್ಣವನ್ನು ತೆಗೆದುಕೊಂಡರೆ 
ಈ ವ್ಯತ್ಯಾಸವು ಕ್ರಮವಾಗಿ 2 ಮತ್ತು -9 ಆಗಿರುತ್ತದೆ. ಯಾವುದೇ ಕರ್ಣದ ಎರಡು 
ಅಂಕಿಗಳ ವ್ಯತ್ಯಾಸವಾಗಿ ನಮಗೆ ದೊರಕುವ ಎರಡು ಪೂರ್ಣಾಂಕಗಳು ಪರಸ್ಪರ 11 
ಅಂಕಿಗಳಿಂದ ಬೇರ್ಪಟ್ಟಿರುತ್ತವೆ ಎಂಬುದನ್ನು ನಾವು ಗಮನಿಸಬಹುದು. ಈಗ 
ಕರ್ಣದಲ್ಲಿರುವ 11 ರ ಗುಣಕಗಳಲ್ಲಿರುವ ಬಿಡಿ ಮತ್ತು ಹತ್ತರ ಸ್ಥಾನದ ಅಂಕಿಗಳ 
ವ್ಯತ್ಯಾಸವನ್ನು ಗಮನಿಸಿ. 100 ರವರೆಗಿನ ಸಂಖ್ಯೆಗಳಲ್ಲಿ ಬರುವಂತಹ 11 ರ ಗುಣಕಗಳ 
ಅಂಕಿಗಳೆರಡರ ವ್ಯತ್ಯಾಸವು ಸೊನ್ನೆ ಎಂದು ಸ್ಪಷ್ಟವಾಗುತ್ತದೆ. 


ಮುಖ್ಯಪದಗಳು: ಅಪವರ್ತನ, ಗುಣಕ, ತಃಖ್ರೆಗಳು ವಿನಾಸ ಮಾರ್ಪಟ್ಟಿ ಬೋಧನೆ, 
ಪರಿಶೋಧನೆ. 


30 ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


3971 
4081 
4191 
4301 


4521 
4631 
4741 
4851 
4961 
5071 
5181 
5291 
5401 
5511 
5621 
5731 
5841 


ETT rs]s[e 
341 396 | 407 | 418 | 429 


ENEAEIENCEDAE AAC AEA 
[ssi soo] 15 [524] s55| sie [957 [9685550 


ಚಿತ್ರ2 


ಸ in 


5907 | 5918 | 5929 | 5940 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


32 


ಈಗ 3 ಅಂಕಿಗಳ ಸಂಖ್ಯೆಗಳತ್ತ ಸಾಗಲು ಸುಸಮಯ. ನೂರರ ನಂತರದ 11ರ ಗುಣಕಗಳು 110, 121, 132, 143... ಇತ್ಯಾದಿ. 
ಕುತೂಹಲಕರ ಅಂಶವೆಂದರೆ ಬಿಡಿ ಮತ್ತು ಶತಕದ ಸ್ಥಾನದಲ್ಲಿರುವ ಅಂಕಿಗಳನ್ನು ಕೂಡಿ ಹತ್ತರ ಸ್ಥಾನದಲ್ಲಿರುವ ಅಂಕಿಯಿಂದ ಕಳೆದರೆ 
ಸೊನ್ನೆ ಬರುತ್ತದೆ. ಇದು 209 ರವರೆಗೆ ಮುಂದುವರಿಯುತ್ತದೆ. 209 ರಲ್ಲಿ ವ್ಯತ್ಯಾಸವು 11 ಆಗಿದೆ. ಈಗ 11 ರ ಗುಣಕದ ಮೇಲೆಯೇ 
ಕೇಂದ್ರೀಕರಿಸಲು ಸೂಕ್ತ ಸಮಯವೆನಿಸುತ್ತಿದೆ. ಇದನ್ನು ಮಾಡಲು ಯಾವುದಾದರೂ ಸೈಡ್‌ ಶೀಟ್‌ ಅನ್ನು ಬಳಸುವುದು ಸೂಕ್ತ (ನಾವು 
ಎಕ್ಸೆಲ್‌ ಬಳಸುತ್ತೇವೆ). ಸ್ಪೈಡ್‌ ಶೀಟ್‌ ನಲ್ಲಿ 11 ರ ಗುಣಕಗಳ ಸಾಲುಗಳನ್ನು ದಾಖಲಿಸುತ್ತಾ ಸಾಗಿರಿ. ಅಗತ್ಯವೆನಿಸಿದರೆ ಶಿಕ್ಷಕರು 
ತರಗತಿಯಲ್ಲಿ ಇದರ ಪ್ರಿಂಟೌಟನ್ನು ತೆಗೆದುಕೊಳ್ಳಬಹುದು. ಅಲ್ಲಿ ವಿದ್ಯಾರ್ಥಿಗಳು ವಿನ್ಯಾಸಗಳನ್ನು ಗಮನಿಸಿ (U +) -T =11ಗೆ 
ಅನುಗುಣವಾದ ಎಲ್ಲ ಸಂಖ್ಯೆಗಳನ್ನು ವರ್ಣಗೊಳಿಸಬಹುದು. 

ಚಿತ್ರ 2 ನೋಡಿರಿ. ಇಲ್ಲಿ ನಾವು 209, 308, 407 ....902ರ ಸ್ವಾರಸ್ಯಕರ ತ್ರಿಕೋನವನ್ನು ಕಾಣುತ್ತೇವೆ. ಈ ಸಂಖ್ಯೆಗಳ ಪರ್ಯಾಯ 
ಅಂಕಿಗಳ ಮೊತ್ತವು 11 ಆಗಿದ್ದು ಹತ್ತರ ಸ್ಥಾನದ ಅಂಕಿಗೂ ಎರಡು ಬದಿಗಳ ಅಂಕಿಗಳ ಮೊತ್ತಕ್ಕೂ11 ವ್ಯತ್ಯಾಸ ಕಂಡುಬರುತ್ತದೆ. ಈ 
ಸಂಖ್ಯೆಗಳ ವರೆಗಿನ ಮಿಕ್ಕೆಲ್ಲ11 ರ ಗುಣಕಗಳ ಸಂಖ್ಯೆಗಳ ಪರ್ಯಾಯ ಅಂಕಿಗಳ ಮೊತ್ತಗಳ ವ್ಯವಕಲನದ ಮೊತ್ತವು ಸೊನ್ನೆ ಆಗಿರುತ್ತದೆ. 
(U +H) —-T =0 ಆಗಿರುತ್ತದೆ). 11 ರ ನಾಲ್ಕು ಅಂಕಿಗಳುಳ್ಳ ಗುಣಕಗಳ ಕಥೆಯೇನು? ಚಿತ್ರ 3 ನೋಡಿರಿ. 

(U +H) - (T +Th) = 0 ಅಥವಾ 11 ಅಥವಾ -11 ಎಂಬುದನ್ನು ಗಮನಿಸಿ. ಈ ಹಂತದಲ್ಲಿ ನಾವು ಈ ವ್ಯತ್ಯಾಸವನ್ನು ಡಿಎಡಿಎಸ್‌ 
(ಡಿಫರೆನ್ಸ್‌ ಆಫ್‌ ಆಲ್ಬರ್ನೇಟ್‌ ಡಿಜಿಟ್‌ ಸಮ್ಸ್‌ - ಪರ್ಯಾಯ ಅಂಕಿಗಳ ಮೊತ್ತಗಳ ವ್ಯತ್ಯಾಸ) ಎ೦ದು ಕರೆಯಲು ತೀರ್ಮಾನಿಸಿದೆವು. 
ಡಿಎಡಿಸ್‌ ನೊಡನೆ ಇರುವ 11 ರ ತ್ರಿಕೋನಗಳು ಹೇಗೆ ಪ್ರಾರಂಭದಲ್ಲಿ ಸಾಕಷ್ಟು ದೊಡ್ಡ ತ್ರಿಭುಜಗಳಾಗಿರುತ್ತವೆ ಮತ್ತು ಬರುಬರುತ್ತಾ ಕುಗ್ಗಿ 
ಕೇವಲ ಒಂದು ಸಂಖ್ಯೆ -7909 ಕ್ಕೆ ಸೊರಗಿ ನಿಲ್ಲುತ್ತವೆ ಎಂಬುದನ್ನು ಪರಿಗಣಿಸುವುದು ಆಸಕ್ತಿಕರ ವಿಷಯವಾಗಿದೆ. ಅಂತೆಯೇ 
ಡಿಎಡಿಸ್‌ -11 ರೊಡನೆಯ ಸಂಖ್ಯೆಗಳು ಪ್ರಾರಂಭದಲ್ಲಿ ಒಂದೇ ದಿಕ್ಕಿನತ್ತ ಮುಖ ಮಾಡಿದ ತ್ರಿಕೋನಗಳಂತೆ ಕಂಡುಬರುತ್ತವೆ, ಆದರೆ 
ನಂತರ ದಿಕ್ಕು ಬದಲಾಯಿಸುತ್ತವೆ ಮತ್ತು ಕೋಷ್ಟಕದ ತುದಿಗಳ ಸುತ್ತ ಸುತ್ತಿಕೊಂಡಂತೆ ಗೋಚರಿಸುತ್ತವೆ. 

ಇನ್ನೂ ಉತ್ತಮವಾದ ಸಂಖ್ಯಾವಿನ್ಯಾಸಗಳನ್ನು ಪಡೆಯುವ ಭರವಸೆಯೊಂದಿಗೆ ಗ್ರಿಡ್‌ನ ಕಂಬಸಾಲನ್ನು ಬದಲಾಯಿಸಿದರೆ ಏನಾಗುತ್ತದೆ? 
ನಾವು9 ಕಂಬಸಾಲನ್ನು ಬಳಸಲು ಯತ್ನಿಸಿದೆವು. ಎಂದರೆ, ಮೊದಲ ಅಡ್ಡಸಾಲಿನಲ್ಲಿ 11, ... 99, ಎರಡನೆಯ ಅಡ್ಡಸಾಲಿನಲ್ಲಿ 


ಚಿತ್ರ4 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


110, ... 198, ಇತ್ಯಾದಿ. ಕೂಡಲೆ ಮತ್ತಷ್ಟು ಸ್ಪಷ್ಟವಾದ ತ್ರಿಕೋನಗಳ ವಿನ್ಯಾಸಗಳು ನಮಗೆ ಗೋಚರವಾದವು. ಚಿತ್ರ 4 ನೋಡಿರಿ. 


ಡಿಎಡಿಎಸ್‌ 11 ತ್ರಿಕೋನಗಳು ಕ್ಷೀಣವಾಗುತ್ತಾ ಡಿಎಡಿಎಸ್‌ -11 ಕೈ ಅವಕಾಶ ಕಲ್ಪಿಸುವುದು ಹೆಚ್ಚುತ್ತಾ ಹೋಗಿ ಕಡೆಗೆ ಸುಮಾರು ಇಡೀ 
ಸಾಲನ್ನೇ ಆಕ್ರಮಿಸುವುದನ್ನು ಕಾಣುವಿರಿ. 


ಈ ಹಂತದಲ್ಲಿ ನಾವು ವಿವರಣಾತ್ಮಕ ವಿಧಾನದಿಂದ ಕೆಲವು ಪ್ರಶ್ನೆಗಳನ್ನು ಕೇಳುವ ಕ್ರಮಕ್ಕೆ ಕ್ರಮಿಸುತ್ತೇವೆ; ಇಲ್ಲಿ ನಾವು ತಗ್ಗಿನ ನೆಲ 
ಎತ್ತರದ ಛಾವಣಿ (ಲೋ ಪ್ಲೋರ್‌ ಹೈ ಸೀಲಿಂಗ್‌) ವಿನ್ಯಾಸವನ್ನು ಅನುಸರಿಸುತ್ತೇವೆ. 


ಒಂದು ಸಂಕ್ಷಿಪ್ತ ಪುನರಾವಲೋಕನ: ತರಗತಿಯ ಮಕ್ಕಳ ವಯೋಮಾನಕ್ಕೆ ಅನುಗುಣವಾದ ಹಾಗೂ ಎಲ್ಲ ಮಕ್ಕಳೂ 
ತರಗತಿಯಲ್ಲಿಯೇ ಯತ್ನಿಸಬಹುದಾದ ಸರಳ ಕೆಲಸಗಳನ್ನು ಅವರಿಗೆ ವಹಿಸುವುದರ ಮೂಲಕ ಆರಂಭವಾಗುವ ಒಂದು 
ಚಟುವಟಿಕೆಯನ್ನು ಆಯ್ದುಕೊಳ್ಳಲಾಗುವುದು. ಚಟುಚಟಿಕೆಯು ಮುಂದುವರಿದಂತೆ ಕಾರ್ಯದ ಸಂಕೀರ್ಣತೆಯು ಹೆಚ್ಚುತ್ತಾ 
ಹೋಗಿ, ವಿದ್ಯಾರ್ಥಿಗಳು ಕಾರ್ಯದಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದಂತೆ ಅವರನ್ನು ಅವರ ಸಾಮರ್ಥ್ಯದ ಅಂಚಿನವರೆಗೆ 
ಈ ಚಟುವಟಿಕೆಗಳು ಕೊಂಡೊಯ್ಯುತ್ತವೆ. ಇಲ್ಲಿ ಎಲ್ಲರಿಗೂ: ಸಾಕಾಗುವಷ್ಟು ಕೆಲಸ ಇದೆ, ಆದರೆ ಸ್ಪರವು ಹೆಚ್ಚಿದಂತೆ, ಕಾರ್ಯವನ್ನು 
ಸಂಪೂರ್ಣಗೊಳಿಸಲು ಸಮರ್ಥರಾದ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆಯಾಗುತ್ತಾ ಬರುತ್ತದೆ. ಇಲ್ಲಿ ಪ್ರಮುಖ 
ಅಂಶವೇನೆಂದರೆ, ಎಲ್ಲ ವಿದ್ಯಾರ್ಥಿಗಳೂ ಕ್ರಿಯಾತೀಲರಾಗಿರುತ್ತಾರೆ ಮತ್ತು ಎಲ್ಲರೂ ಸಂಪೂರ್ಣ ಕಾರ್ಯದಲ್ಲಿನ ಸ್ವಲ್ಪ 
ಭಾಗದಷ್ಟನ್ನಾದರೂ ಸಾಧಿಸುವಲ್ಲಿ ಸಫಲರಾಗಿರುತ್ತಾರೆ. 


ಈವರೆಗೆ ನಾವು ಕಂಡುಕೊಂಡುದರ ಸಂಕಲಿತ ನೋಟ: 
1. ಎಲ್ಲ2 ಅಂಕಿಗಳ 11 ರ ಗುಣಕಗಳು ಬಿಡಿ ಮತ್ತು ದಶಕದ ಸ್ಥಾನಗಳಲ್ಲಿ ಪುನರಾವರ್ತಿಸುವ ಅಂಕಿಗಳನ್ನು ಹೊಂದಿವೆ. 


2. 11ರ ಮೂರು ಅಂಕಿಗಳ ಗುಣಕಗಳಲ್ಲಿ ಬಿಡಿ ಸ್ಥಾನದ ಮತ್ತು ನೂರರ ಸ ಸ್ಥಾನದ ಅಂಕಿಗಳ ಮೊತ್ತದಲ್ಲಿ ಹತ್ತರ 
ಸ್ಥಾನದಲ್ಲಿರುವ ಅಂಕಿಯನ್ನು ಕಳೆದಾಗ ( 0 ಅಥವಾ —11 ಲಭಿಸುತ್ತದೆ. 


3. ಡಿಎಡಿಎಸ್‌ (ಪರ್ಯಾಯ ಅಂಕಿಗಳ ಮೊತ್ತಗಳ ವ್ಯತ್ಯಾಸ) ಅನ್ನು ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನದಲ್ಲಿರುವ ಸಂಖ್ಯೆಗಳ 
ಮೊತ್ತಗಳ ವೃತ್ಯಾಸವೆಂದು ವ್ಯಾಖ್ಯಾನಿಸಲಾಗುತ್ತದೆ. 
4. 11 ರ ನಾಲ್ಕು ಅಂಕಿಗಳ ಗುಣಕಗಳಿಗೆ, ಡಿಎಡಿಸ್‌ 0, +11 ಅಥವಾ -11 ಆಗಿರುತ್ತದೆ. 


5. ನಿರ್ದಿಷ್ಟವಾದ ಡಿಎಡಿಸ್‌ ಮೌಲ್ಯವನ್ನು ನೀಡಿದ ಸಂಖ್ಯೆಗಳು ತ್ರಿಕೋನವೊಂದರಲ್ಲಿ ಕಂಡುಬಂದವು; ಇವು 9 
ಫಾ ಕೋಷ್ಠಕದಲ್ಲಿ ಸ್ವ ಷ್ಠವಾಗಿ ಗೋಚರಿಸಿದವು. 


ಪರಿಶೀಲನೆಗಾಗಿ ಪ್ರಶ್ನೆಗಳು 
1. 22 ಕೈಸಮನಾಗುವ ಯಾವುದಾದರೂ ಸಂಖ್ಯೆಗಳು ಡಿಎಡಿಎಸ್‌ ನಿಯಮದಲ್ಲಿ ಇವೆಯೆ? 
2. 22 ಕೈ ಸಮನಾದ ಅತಿ ಚಿಕ್ಕ ಡಿಎಡಿಎಸ್‌ ಸಂಖ್ಯೆ ಯಾವುದು? 


3. -22 ಕೈ ಸಮನಾಗುವ ಯಾವುದಾದರೂ ಸಂಖ್ಯೆಗಳು ಡಿಎಡಿಎಸ್‌ ನಿಯಮದಲ್ಲಿ ಇವೆಯೆ? -22 ಕೈ ಸಮನಾದ ಅತಿ ಚಿಕ್ಕ 
ಡಿಎಡಿಎಸ್‌ ಸಂಖ್ಯೆ ಯಾವುದು? 


4. 11n ಗೆ ಸಮನಾದ ಆತಿ ಚಿಕ್ಕ ಡಿಎಡಿಎಸ್‌ ಸಂಖ್ಯೆ ಯಾವುದು? 


5, nನ ಮೌಲ್ಯವನ್ನು ಇತ್ತಿರುವಾಗ, 11n ಗೆ ಸಮನಾದ ಅತಿ ಚಿಕ್ಕ ಡಿಎಡಿಎಸ್‌ ಸಂಖ್ಯೆಯಲ್ಲಿರುವ ಅಂಕಿಗಳ ಸಂಖ್ಯೆಯ ಕುರಿತು 
ಒಂದು ಸಾಮಾನ್ಯ ಸೂತ್ರವನ್ನು ಕಂಡುಹಿಡಿಯಿರಿ. 


6. 11ರ ಎಲ್ಲಗುಣಕಗಳಿಗೆ ಡಿಎಡಿಎಸ್‌ ಸಹ 11 ರ ಗುಣಕವಾಗಿರುತ್ತದೆಯೆ? 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


33 


ಶಿಕ್ಷಕರ ಟಪ್ಪಣಿಗಳು: 


1. ಡಿಎಡಿಎಸ್‌ 22 ಕೈ ಸಮನಾದ ಸಂಖ್ಯೆಯನ್ನು ಪಡೆಯಲು ವಿದ್ಯಾರ್ಥಿಗಳು ಈ ಕೆಳಕಂಡ ಕ್ರಮದಲ್ಲಿರುವ ಸಂಖ್ಯೆಗಳನ್ನು 
ರಜಿಸಬಹುದು 


1010101010101010101010101010101010101010101 


ನಂತರ ಕಾಲಕ್ರಮೇಣ ಈ ಸಂಖ್ಯೆಯನ್ನು ಸಂಕ್ಷಿಪ್ತಗೊಳಿಸಿ 2020202020202020202020 ಸಂಖ್ಯೆಗೆ ಇಳಿಸಬಹುದು ಮತ್ತು 
ಇದಕ್ಕಿಂತಲೂ ಚಿಕ್ಕ ಸಂಖ್ಯೆಯು ದೊರೆಯುವುದೇ ಎಂದು ಪರಿಶೀಲಿಸಬಹುದು. 


2. ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಸಂಶೋಧನೆಯಲ್ಲಿ ತೊಡಗಲು ಇದೊಂದು ಉತ್ತಮ ಅವಕಾಶ. ಮೊದಲನೆಯ ಅಂಶದ 
ತರ್ಕವನ್ನು (ರೀಸನಿಂಗ್‌) ಆಧರಿಸಿ ಗಮನಾರ್ಹವಾಗಿ ಚಿಕ್ಕ ಸಂಖ್ಯೆಯಾದ 909 ಅನ್ನು ಪಡೆಯಬಹುದು ಮತ್ತು ಇದರ 
ಡಿಎಡಿಎಸ್‌ 18 ಆಗಿದೆ (ಇದು 11 ರ ಗುಣಕ ಅಲ್ಲ). ಡಿಎಡಿಎಸ್‌ 22 ಅನ್ನು ಪಡೆಯಲು ಇರಬೇಕಾದ ಸಂಖ್ಯೆ 10909. 


3. ಇದೊಂದು ಕೌತುಕಮಯ ಮಾರ್ಪಾಟು - ಮೇಲ್ಕಂಡ ತರ್ಕವನ್ನು ಅನುಸರಿಸಿದರೆ, 409090 ಯು ಡಿಎಡಿಎಸ್‌ -22 ಇರುವ 
ಸಂಖ್ಯೆ ಎಂದು ತಿಳಿದುಬರುತ್ತದೆ. ಇದೇ ಅತಿ ಚಿಕ್ಕ ಸಂಖೆ ಯೆ? ಬಿಡಿ ಸ್ಥಾನದಲ್ಲಿನ ಪರ್ಯಾಯ ಸ್ಥಾನಗಳಲ್ಲಿ ಸೊನ್ನೆಯೇತರ 
ಸಂಖೈೆಗಳಿದ್ದರೆ, ವ್ಯತ್ಯಾಸವು —22 ಆಗಿಯೇ Meena, ಇತರ ಸ್ಥಾನಗಳಲ್ಲಿರುವ ಸಂಖ್ಯೆಗಳು ಇದಕ್ಕಿಂತ 
ದೊಡ್ಡವಾಗಿರಬೇಕು (ಹೆಚ್ಚಿನ ಮೌಲ್ಯದವಾಗಿರಬೇಕು) ಎಂಬುದು ಸುಸ್ಪಷ್ಟ. 'ಯಹಾತ್ಯ ಕ ಡಿಎಡಿಸ್‌ ಇರುವ ಸಂಖ್ಯೆ ಗಳಲ್ಲಿರುವ 
ಅಂಕಿಗಳ ಸಂಖ್ಯೆಯು ಸಮಸಂಖ್ಯೆಯಾಗಿರುತ್ತದೆ ಮತ್ತು ಧನಾತ್ಮಕ ಡಿಎಡಿಎಸ್‌ ಇರುವ ಸಂಖ್ಯೆಗಳಲ್ಲಿರುವ ಅಂಕಿಗಳ ಸಂಖ್ಯೆಯು 
ಬೆಸವಾಗಿರುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ಗಮನಿಸಬಹುದು. ನಿರ್ದಿಷ್ಟ ಡಿಎಡಿಎಸ್‌ ಮೌಲ್ಯವುಳ್ಳ ಅತಿಸಣ್ಣ ಸಂಖ್ಯೆಯ” 
ಕೋಷ್ಟಕವೊಂದನ್ನು ರಚಿಸುವುದರ ಮೂಲಕ ಈ ಅಂಶವನ್ನು ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. 

4. ಮುಂದುವರಿದಂತೆ, ಯಾವುದೇ ಸ್ವಾಭಾವಿಕ ಸಂಖ್ಯೆಗೆ, 11n ಗೆ ಸಮನಾದ ಅತಿ ಚಿಕ್ಕ ಡಿಎಡಿಎಸ್‌ ಸಂಖ್ಯೆಯಲ್ಲಿರುವ ಅಂಕಿಗಳ 
ಸಂಖ್ಯೆಗಳು ಎಷ್ಟು ಎ೦ಬುದನ್ನು ಪ್ರಪ್ಲಿಸಿಕೊಳ್ಳಬಹುದು. ತರ್ಕ ಈ ಮೊದಲು ಕಂಡ ರೀತಿಯದೇ ಆಗಿರುತ್ತದೆ. ಉದಾಹರಣೆಗೆ, 
ಡಿಎಡಿಎಸ್‌ 55 ಇರುವ ಅತಿ ಚಿಕ್ಕ ; ಸಂಖ್ಯೆಯು ಬಿಡಿ ಸ್ಥಾನದಿಂದ ಆರಂಭವಾದ ಪ್ರತಿ ಪರ್ಯಾಯ ಸ್ಥಾನದಲ್ಲಿ ಆರು9 ಗಳನ್ನು 
ಹೊಂದಿರಬೇಕು ಮತ್ತು ಆರಂಭಿಕ ಸ್ಥಾನದಲ್ಲಿನ ಅಂಕಿ 1 ಆಗಿರಬೇಕು 65 +9 - 6; ಶೇಷ 1). ಆದ್ದರಿಂದ ಅದು 13 
ಅಂಕಿಗಳಿರುವ ಸಂಖ್ಯೆಯಾದ 1090909090909 ಆಗಿರುತ್ತದೆ. ಆದ್ದರಿಂದ 11n ಗೆ ಸಮನಾದ ಅತಿ ಚಿಕ್ಕ ಡಿಎಡಿಎಸ್‌ 
ಸಂಖ್ಯೆಯಲ್ಲಿರುವ ಅಂಕಿಗಳ ಸಂಖ್ಯೆಯ ಕುರಿತು ಒಂದು ಸಾಮಾನ್ಯ ಸೂತ್ರವು ಹೀಗಿರುತ್ತದೆ : 1 ಮತ್ತು? ಗಲು ಸ್ವಾಭಾವಿಕ 
ಸಂಖ್ಯೆಗಳಾಗಿದ್ದರೆ ಹಾಗೂ11n 9 = ಆಗಿದ್ದು 1 ಶೇಷವಿದ್ದರೆ (ಎಂದರೆ? < 9), ಆಗ ಸಂಖ್ಯೆಯು 


1x10 +9x (109-D +1002 +... +1). 
ಈ ಸಂಖ್ಯೆಯಲ್ಲಿ 24 + 1 ಅಂಕಿಗಳು ಇರುತ್ತವೆ. ಇದನ್ನು ನಾವು ಡಿಎಡಿಎಸ್‌ ನಿಯಮ ಎಂದು ಕರೆಯುತ್ತೇವೆ! 


5. N ಒಂದು 11ರ ಗುಣಕವಾಗಿದ್ದರೆ, ಆಗ ಡಿಎಡಿಎಸ್‌ ಸಹ 11 ರ ಗುಣಕವಾಗಿರುತ್ತದೆ ಮತ್ತು ಈ ಅಂಶವು ಇದರ 
ಪ್ರತಿಕ್ರಮದಲ್ಲಿಯೂ (ವೈಸ್‌ ವರ್ಸಾ) ನಿಜವಾಗಿರುತ್ತದೆ ಎನ್ನುವುದಕ್ಕೆ ಸಾಧನೆ: 
(2n + 1) ಅಂಕಿಗಳುಳ್ಳ ಯಾವುದೇ ಅನ್ನು ೩ + 10a; + 100೩, +....+ 10 ೩ ಎಂದು ತೆಗೆದುಕೊಳ್ಳೋಣ. 
ಆಗ ಅದರ ಪರ್ಯಾಯ ಸಂಖ್ಯೆಗಳ ಮೊತ್ತವು ೬೩ *...*ಮ್ಲು೩ಿ *೩ +... ಕ್ಲ, ಆಗಿರುತ್ತದೆ. 
ಆದ್ದರಿಂದ ್ಥನ ಡಿಎಡಿಎಸ್‌ (೩ +೩2 +..+ ೩) -(a + ೩3+... +೩ 1) ಆಗಿರುತ್ತದೆ. 
ಈಗ N - DADS ಅನ್ನು ಪರಿಶೀಲಿಸೋಣ. ಅದು ಈ ಕೆಳಕಂಡ ಸಮೀಕರಣದಿಂದ ದೊರೆಯುತ್ತದೆ. 
ay + 10a + 1004, +....+ 10x ag —[(a + ay +. + ay) (a +a +... + ap) 


=a) + 10a] +1002, +....+ 10x ay (a + ay +... + ap) + (a +a +... + ap) 
= 11a] + 99a, + 1001a, + 99992, +... + (102 + 1) 1 + (10 — 1) 
= po [10-1 + 1a + (10X — 1a] 
#101 +1=(10 +110 — 10% +....+1) =11b. ಇಲ್ಲಿ ಒಂದು ಸ್ವಾಭಾವಿಕ 
ಸಂಖ್ಯೆಯಾಗಿರುತ್ತದೆ. ಎಂದರೆ. 10” 1 ಸಂಖ್ಯೆಯು 11 ರಿಂದ ಭಾಗಿಸಲ್ಲಡುವ ಸಂಖ್ಯೆಯಾಗಿದೆ. [ಈ ಸತತ 


ವಿಸಂಯೋಜನಾ (ಡಿಕಂಪೊಸಿಷನ್‌) ಹಂತವನ್ನು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಒಂದು ಉದಾಹರಣೆಯೊಂದಿಗೆ ಸುಲಭವಾಗಿ 
ಅರ್ಥ ಮಾಡಿಸಬಹುದು; 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


10 +1=10:10+1=11-10*—1-10*+1 
=11-10—10-10+1=11-10°—11-10 +1-105 +1 
=11-10°—11-10+10-102+1=11-10*—11-105 +11-10—10° +1 
=11-10°—11-10 +11:102—10-10 +1 
=11-10°— 11-10 +11-10°—11-10+1-10 +1 
=11-10°—11-10+11-10°—11-10+11-1+1=11(0*—10+10—10+1) 

ಇದು11ರಗುಣಕ 


ಈ ಹಂತದಿಂದ, ವಿದ್ಯಾರ್ಥಿಗಳಿಗೆ ಈ ಸೂತ್ರವನ್ನು ಸಾಮಾನ್ಯೀಕರಿಸಲು ಸುಲಭವಾಗಬಹುದು. ಅವರು 10” +1 ಸಂಖ್ಯೆಯು ಎಲ್ಲಗ 
ಮೌಲ್ಯಗಳಿಗೆ 11ರ ಗುಣಕ ಆಗಿರುತ್ತದೆಯೋ ಅಥವಾ ಕೇವಲ ಬೆಸ ೫ ಗಳಿಗೆ ಮಾತ್ರ 11 ರ ಗುಣಕ ಆಗಿರುತ್ತದೆಯೋ ಎಂಬುದನ್ನು ಸಹ 
ಪರಿಶೀಲಿಸಬಹುದು.] 


ಅದೇ ರೀತಿ, 10% -1 = (105) -1=100 —1=(100— 1100! +... +1) = 99೭ ಇಲ್ಲಿ ಒಂದು ಸ್ವಾಭಾವಿಕ 
ಸಂಖ್ಯೆಯಾಗಿರುತ್ತದೆ. 


N — DADS 11 ರಿಂದ ಭಾಗಿಸಲ್ಪಡುತ್ತದೆ. ಆದ್ದರಿಂದ ್ನ ಮತ್ತು DADS ಎರಡೂ 11 ರಿಂದ ಭಾಗಾಕಾರವಾಗುತ್ತದೆ ಅಥವಾ 
ಎರಡೂ ಆಗುವುದಿಲ್ಲ; ಆದ್ದರಿಂದ DADS 11 ರ ಗುಣಕವಾದರೆ ಮೂಲ N ಸಹ 11 ರ ಗುಣಕವಾಗಿರುತ್ತದೆ ಮತ್ತು DADS11ರ 
ಗುಣಕವಲ್ಲದಿದ್ದರೆ ಮೂಲ ್ಥ ಸಹ ಅಲ್ಲ. 


ಉಪಸಂಹಾರ: "ತಗ್ಗು ನೆಲ ಎತ್ತರದ ಛಾವಣೆ' ಚಟುವಟಿಕೆಗಳಿಗೆ ಗಣಿತದ ಪರಿಶೋಧನೆಗಳು ಪರಿಪೂರ್ಣವಾಗಿ ಹೊಂದುತ್ತವೆ. ಇಲ್ಲಿ 
ನಾವು ಒಂದು ಸಾಮಾನ್ಯ ವಿನ್ಯಾಸವನ್ನು ಹೇಗೆ ಗುರುತಿಸಬಹುದು, ಪರಿಶೋಧಿಸಬಹುದು, ಅದರೊಡನೆ ಆಡಬಹುದು ಮತ್ತು ಅದನ್ನು 
ಸಾಮಾನ್ಯೀಕರಿಸಬಹುದು ಎಂದು ವಿವರಿಸಿದ್ದೇವೆ. ನಿಮ್ಮ ವಿದ್ಯಾರ್ಥಿಗಳಿಗೆ ಡಿಎಡಿಎಸ್‌ ನಿಯಮವು ಮೆಚ್ಚುಗೆಯಾಗಿದ್ದರೆ, ಅವರನ್ನು 
ಇತರ ಸಂಖ್ಯಾ ವಿನ್ಯಾಸಗಳೊಡನೆ ಇದೇ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಪ್ರೇರೇಪಿಸಿ. ಅವರು ನೂತನ ನಿಯಮಗಳನ್ನು 
ಕಂಡುಹಿಡಿಯುವರೆಂಬ ಭರವಸೆ ನಮಗಿದೆ. 


ಹ್ನಾಂ! ನಿಮ್ಮ ವಿದ್ಯಾರ್ಥಿಗಳ ಸಂಶೋಧನಾ ಫಲಗಳನ್ನು ಅಟ್‌ ರೈಟ್‌ ಆಂಗಲ್‌ನೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. 


ಸ್ನಾತಿ ಸರ್ಕಾರ್‌ ಅವರು ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದ ಅಂಗವಾದ ಸ್ಕೂಲ್‌ ಆಫ್‌ ಕಂಟಿನ್ಯೂಯಿಂಗ್‌ ಎಜುಕೇಷನ್‌ ೬ 
ಯೂನಿವರ್ಸಿಟಿ ರಿಸೋರ್ಸ್‌ ಸೆಂಟರ್‌ನಲ್ಲಿ ಹಿರಿಯ ಉಪನ್ಯಾಸಕಿ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗಣಿತ 
ಅವರ ಜೀವನದ ಎರಡನೆಯ ಒಲುಮೆ (ಮೊದಲನೆಯದು ಚಿತ್ರಕಲೆ). ಅವರು ಇಂಡಿಯನ್‌ ಸ್ಟಾಟಿಸ್ಟಿಕಲ್‌ 
ಇಂಸ್ಸಿಟ್ಕೂಟ್‌ನಿಂದ ಬಿ.ಸ್ಟಾಟ್‌ ಮತ್ತು ಎಂ.ಸ್ಟಾಟ್‌ ಪದವಿಗಳನ್ನು ಹಾಗೂ ಯೂನಿವರ್ಸಿಟಿ ಆಫ್‌ ವಾಷಿಂಗ್‌ಟಿನ್‌, 
ಸಿಯಟೆಲ್‌ನಿಂದ ಎಂಎಸ್‌ ಗಣಿತ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರು ಶಿಕ್ಷಕರು ಮತ್ತು ಮಕ್ಕಳೊಡಗೂಡಿ 
ಕಳೆದ 5 ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಗಣಿತದ ಬೋಧನೆ, ಕೈಂಕರ್ಯದಲ್ಲಿ ತೊಡಗಿದ್ದಾರೆ. ಅವರು ಸಕ್ರಿಯ ಕಲಿಕೆ 
(ಹ್ಯಾಂಡ್‌ ಆನ್‌)ಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಯಲ್ಲಿ - ವಿಶೇಷತಃ ಒರಿಗಾಮಿಯಲ್ಲಿ ಅತೀವ ಆಸಕ್ತಿ 
ಹೊಂದಿದ್ದಾರೆ. ಅವರನ್ನು ಈ ಕೊಂಡಿಯಲ್ಲಿ ಸಂಪರ್ಕಿಸಬಹುದು: swati.sircar@apu.edu.in. 


ಸ್ನೇಹಾ ಟೈಟಸ್‌ ಅವರು ಅಜೀಂ ಪ್ರೇಮ್‌ಜಿ ವಿಶ್ವವಿದ್ಯಾಲಯದ ಅಂಗವಾದ ಸ್ಕೂಲ್‌ ಆಫ್‌ ಕಂಟನ್ಯೂಯಿಂಗ್‌ ಎಜುಕೇಷನ್‌ 
& ಯೂನಿವರ್ಸಿಟಿ ರಿಸೋರ್ಸ್‌ ಸೆಂಟರ್‌ನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗಣಿತದ ಸೊಬಗು, ತರ್ಕ 
ಮತ್ತು ಸಂಬದ್ಧತೆಯನ್ನು ಹಂಚಿಕೊಳ್ಳುವುದು ಅವರ ಅಭಿಲಾಷೆಯಾಗಿದೆ. ಸ್ನೇಹಾರವರು ಗ್ರಾಮೀಣ ಮತ್ತು ನಗರಪ್ರದೇಶಗಳ 
ಶಾಲೆಗಳ ಶಿಕ್ಷಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು, ಈ 
ಕಾರ್ಯಾಗಾರಗಳು ಸಮಸ್ಯೆಗಳನ್ನು ಬಗೆಹರಿಸುವುದರ ಕೌಶಲಾಭಿವೃದ್ಧಿ ಮತ್ತು ಗಣಿತ ಶಿಕ್ಷಣದಲ್ಲಿ ಬೋಧನಾ ಕ್ರಮದ 
ತಂತ್ರಗಳ ಮೇಲೆ ಕೇಂದ್ರಿತವಾಗಿರುತ್ತವೆ. ಅವರನ್ನು ಈ ಕೊಂಡಿಯಲ್ಲಿ ಸಂಪರ್ಕಿಸಬಹುದು: 
sneha.titus@azimpremjifoundation.org 


ಅನುವಾದ : ಎನ್‌. ಕಾಳೇಶ್ವರರಾವ್‌ 


ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


